ಮಂತ್ರಿ ಮಂಡಲದ ಮೂಲಕ ಪೌರತ್ವ ಶಿಕ್ಷಣ 


ಗುರುರಾಜ್‌ರಾವ್‌ ಕೆ. 


ತನ್ನು ಎಲ್ಲ ಯೋಜತ ಹಾಗೂ ವ್ಯವಸ್ಥಿತ ಪ್ರಕ್ರಿಯೆಗಳ ಮೂಲಕ 
ಪೌರತ್ವ ಶಿಕ್ಷಣವನ್ನು ಒದಗಿಸುವ ಏಕೈಕ ಉದ್ದೇಶವನ್ನು 
ಹೊಂದಿರುವ ಸಂಸ್ಥೆ ಎಂದರೆ ಅದು ಶಾಲೆ. ಇಂತಹ ಪ್ರಕ್ರಿಯೆಗಳಲ್ಲ 
ಪಠ್ಯ ಮತ್ತು ಪಠ್ಯೇತರ ಚಟುವಟಕೆಗಳು ಕೂಡ ಸೇರಿವೆ. ಕೆಲವು 
ವಿಶಿಷ್ಟ ವಿಧಾನಗಳ ಮೂಲಕ ಪೌರತ್ವ ಶಿಕ್ಷಣವನ್ನು ನೀಡುವಲ್ಲಿ 
ಯಶಸ್ವಿಯಾದ ಇಮಾಲ್‌ಪುರದ ನಮ್ಯ ಶಾಲೆಯ ಅನುಭವವನ್ನು 
ಇಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. 


ನಮ್ಮ ಪ್ರಯೋಗ 


ಯಾದಗಿರಿ ಜಲ್ಲೆಯ ಇಮಾಲ್‌ಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲ ಒಂದರಿಂದ ಏಳನೇ ತರಗತಿಯವರೆಗೆ ಸುಮಾರು 
2೦೦ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಾರೆ. ಕರ್ನಾಟಕದ ಗಡಿ 
ಪ್ರದೇಶದಲ್ಲರುವ ಈ ಶಾಲೆಯ ಬಹುತೇಕ ವಿದ್ಯಾರ್ಥಿಗಳ 
ಮಾತೃಭಾಷೆ ತೆಲುಗು. 2೦1೭ರಿಂದ 2೦15ರ ತನಕ ನಾನು ಈ 
ಶಾಲೆಯಲ್ಲ ಮುಖ್ಯ ಶಿಕ್ಷಕರಿಗಾಗಿ ಆಯೋಜಸಲಾದ ಶಾಲಾ 


ನಾಯಕತ್ವ ಅಭಿವೃದ್ಧಿ ಕಾರ್ಯಕ್ರಮ (School Leadership 


Development Programme -SLDP) ದಲ ದುಡಿದಿದ್ದೆ. ಘೇ 
ಕಾರ್ಯಕ್ರಮದ ಭಾಗವಾಗಿ ಪ್ರತಿಯೊಬ್ಬ ಮುಖ್ಯ ಶಿಕ್ಷಕರು 
ಶಾಲೆಂಯಲ್ಲ ಒಂದು ಯೋಜನೆಂಶು ರೂಪದಲ್ಲ ಹೊಸ 
ಉಪಕ್ರಮವನ್ನು ಆರಂಭಿಸಿ ಶಾಲೆಯ ಎಲ್ಲ ಭಾಗೀದಾರರೊಂದಿಗೆ 
ಸೇರಿ ಅದರಲ ಕಾರ್ಯನಿರ್ವಹಿಸಬೇಕು. ಈ ಅನುಭವದಿಂದ 
ಅವರು ಕಲಅಕೆಯನ್ನೂ ಪಡೆಯಬೇಕಾಗಿತ್ತು. 


ಈ ಶಾಲೆಯಲ್ಲ ಆಗ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದವರು 
ಬಸಪ್ಪ. ಸಹಾಯಕ ಶಿಕ್ಷಕರಾಗಿ ೨೦ ವರ್ಷಗಳ ಅನುಭವ ಹೊಂದಿದ್ದ 
ಅವರು ಎಂಟು ವರ್ಷಗಳ೦ದ ಮುಖ್ಯ ಶಿಕ್ಷಕರಾಗಿದ್ದರು. ಒಂದು 
ಮಂತ್ರಿ ಮಂಡಲವನ್ನು (ಸಚಿವ ಸಂಪುಟ) ರಚಿಸಿ ಅದನ್ನು 
ಕಾರ್ಯರೂಪಕ್ಕೆ ತರುವ ಮೂಲಕ ಶಾಲೆಯಲ್ಲ ಪ್ರಜಾಸ- 
ತ್ಲಾತೃಕವಾದ ಪರಿಸರವನ್ನು ಸೃಷ್ಟಿಸುವುದು ಅವರಿಗೆ ದೊರೆತ 
ಕಾರ್ಯಯೋಜನೆಯಾಗಿತ್ತು. ಇದು ಸಾಂವಿಧಾನಿಕ ಮೌಲ್ಯಗಳು 
ಮತ್ತು ಪೌರತ್ವ ಶಿಕ್ಷಣವನ್ನು ಉತ್ತೇಜಸುವುದರಿಂದ, ಆ ಬ್ಲಾಕ್‌ನ 
ಉಳದೆಲ್ಲ ಮುಖ್ಯ ಶಿಕ್ಷಕರು ಆಯ್ದೆ ಮಾಡಿಕೊಂಡ ವಿಷಯಗಳಗಿಂತ 
ಇದು ವಿಶಿಷ್ಟವಾದ ಉಪಕ್ರಮವಾಗಿತ್ತು. ಅದಾಗಲೇ ಆ ಶಾಲೆಯಲ್ಲ 
ಈ ಸಂಬಂಧದ ಕೆಲಸ ಆರಂಭವಾಗಿತ್ತು ಮತ್ತು ಮುಖ್ಯ ಶಿಕ್ಷಕರು 
ಇದನ್ನು ಮುಂದುವರಿಸಿ ಶಾಲಾ ನಾಯಕತ್ವ ಅಭಿವೃದ್ಧಿ 
ಕಾರ್ಯಕ್ರಮದವರೆಗೆಉಳಸಿಕೊಳ್ಳಲು ಬಯಸಿದ್ದರು. 


ಶಾಲೆಯಲ್ಲ ಬಲಅಷ್ಟವಾದ ಮಂತ್ರಿ ಮಂಡಲವನ್ನು ರಚಸುವ 
ಸಂಬಂಧ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳ 
ಜೊತೆ ವಿಸೃತವಾದ ಸಭೆಯನ್ನು ನಡೆಸಿದ್ದರು. ಮಂತ್ರಿ ಮಂಡಲದ 
ಸದಸ್ಯರಾಗಿ ನಿರ್ಧಾರಗಳನ್ನು ಕೈಗೊಳ್ಳಲು ಮತ್ತು ಕರ್ತವ್ಯವನ್ನು 
ನಿಭಾಯುಸಲು ಮುಕ್ತ ಹಾಗೂ ಭಯರಹಿತವಾದ ವಾತಾವರಣವನ್ನು 
ಕಲ್ತಸುವುದಾಗಿ ಅವರು ಮಕ್ಕಳಗೆ ಭರವಸೆಯನ್ನು ನೀಡಿದರು. 


ಇ 
5 
[C 


ಶಾಲಾ ಪ್ರಕ್ರಿಯೆಗಳನ್ನು ಮಂತ್ರಿ ಮಂಡಲವೇ ನಡೆಸುತ್ತದೆ ಮತ್ತು 
ಶಾಲೆಯಲ್ಲ ಪ್ರಜಾಸತ್ತಾತೃಕವಾದ ಪ್ರಕ್ರಿಯೆಗಳನ್ನು ಅನುಷ್ಠಾನಕ್ಕೆ 
ತರುವ ಹಕ್ನನ್ನು ಕೂಡ ಹೊಂದಿರುತ್ತದೆ ಎಂದು ಅವರಿಗೆ 
ವಿವರಿಸಲಾಯುತು. ಇವುಗಳಲ್ಲಿ. ವಿದ್ಯಾರ್ಥಿಗಳಗೆ ಪ್ರಶ್ನೆಗಳನ್ನು 
ಕೇಳುವ ಹಕ್ಕು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮತ್ತು ಶಾಲೆಯ 
ಎಲ್ಲ ಪ್ರಕ್ರಿಯೆಗಕಲ್ಲ ಸಮಾನ ಪಾಲುದಾರರಾಗುವ ಹಕ್ಷುಗಳು ಕೂಡ 
ಸೇರಿದ್ದವು.ಇದಕಾಗಿ ನಾಮಪತ್ರ ಸಲ್ಪಕೆ ಮತ್ತು ಮತ ಚಲಾವಣೆಯ 
ಮೂಲಕ ಸೂಕ್ತ ರೀತಿಯಲ್ಲ ಚುನಾವಣಿ ನಡೆದು ಮಂತ್ರಿ 
ಮಂಡಲವನ್ನು ರಚನೆ ಮಾಡಲಾಯುತು. ಈ ಸಚವ ಸಂಪುಟದಲ್ಲಿ 
ಪ್ರಧಾನಮಂತ್ರಿ ಮತ್ತು ಶಿಕ್ಷಣ, ಸಂಸ್ಕೃತಿ, ಪ್ರಚ್ಛತೆ, ಪರಿಸರ, ಹಣಕಾಸು 
ಸಚಿವರು ಮತ್ತು ಇತರ ಸದಸ್ಯರು ಒಳಗೊಂಡಿದ್ದರು. ಎಲ್ಲ 
ಸದಸ್ಯರನ್ನು ಇದರಲ್ತ್ಲ ಸೇರ್ಪಡೆಗೊಳಸಿ ಅವರು ವಹಿಸಬೇಕಾದ 
ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಪರಿಚಯ 
ಮಾಡಿಸಲಾಯಿತು. ತಕ್ಷಣ ಚುನಾಯಿತ ಸದಸ್ಯರು ತಮ್ಮ 
ಕರ್ತವ್ಯಗಳನ್ನು ನಿರ್ವಹಿಸಲು ಶುರುಮಾಡಿದರು. ವಿದ್ಯಾರ್ಥಿಗಳಲ್ಲ 
ತಮ್ಮ ಪಾತ್ರಗಳಗೆ ಸಂಬಂಧಿಸಿದಂತೆ ಇದ್ದ ಅನುಮಾನಗಳನ್ನು 
ಸಷ್ಟಪಡಿಸುವ ಮೂಲಕ ಬೆಂಬಲ ನೀಡುವ ಕೆಲಸವನ್ನು ಸಹಾಯಕ 
ಶಿಕ್ಷಕರಾದ ಬಸಪ್ಪ ಮತ್ತು ವೆಂಕಟೇಶ ಅವರು ನಿರ್ವಹಿಸಿದರು. 
ವಿದ್ಯಾರ್ಥಿಗಳು ತಮ್ಮತಮ್ಮ ಪಾತ್ರಗಳನ್ನು ಚೆನ್ನಾಗಿ ಅರ್ಥ 
ಮಾಡಿಕೊಳ್ಳುವ ಹೊತ್ತಿಗೆ ಸುಮಾರು ಆರು ತಿಂಗಳುಗಳೇ 
ಕಳೆದಿದ್ದವು. ಆ ಹೊತ್ತಿಗೆ ಶಾಲೆಯಲ್ಲ ಅದರ ಪರಿಣಾಮಗಳು 
ಎದ್ದುಕಾಣಿಸಲು ಆರಂಭವಾಗಿತ್ತು. ಮಕ್ಷಳು ತಮ್ಮ ಶಿಕ್ಷಕರನ್ನು ಕೂಡ 
ಪ್ರಶ್ನೆ ಮಾಡಲು ಶುರುಮಾಡಿದ್ದರು. ಅದರ ಕೆಲವು ಉದಾಹರಣಿಗಳು 
ಇಲಿವೆ: 


* ಶಾಲೆಗೆ ತಡವಾಗಿ ಬಂದ ಶಿಕ್ಷಕರನ್ನು ಪ್ರಶ್ನೆ ಮಾಡಲು 
ವಿದ್ಯಾರ್ಥಿಗಳು ಆರಂಭಸಿದರು. 

*  ಶಾಲೆಯಲ್ಲ ಸಂಪನ್ಯ್ಕೂಲ ಕೊರತೆ ಇರುವ ಬಗ್ಗೆ ಅವರು ಮುಖ್ಯ 
ಶಿಕ್ಷಕರಿಗೆ ಅಧಿಕೃತವಾಗಿ ದೂರನ್ನು ನೀಡಿದರು. ಉದಾಹರಣಿಗೆ, 
ಚಾಕ್‌ಪೀಸ್‌, ಡಫ್ಪರ್‌ಗಳು, ಕುಡಿಯುವ ನೀರಿನ ಮಡಕೆಗಳು 
ಮತ್ತು ಶಿಕ್ಷಕರಿಗೆ ಬೇಕಾದ ಇತರ ಸಾಮದ್ರಿಗಳು. 

* ಹಲವು ಬಾರಿ ಜ್ಞಾಪಿಸಿದರೂ ತರಗತಿ ಕೊಠಡಿಗಳನ್ನು 
ಸ್ವಚ್ಛವಾಗಿಡದೇ ಇದ್ದುದಕ್ಕೆ ಮತ್ತು ಶಾಲಾ ಆವರಣದಲ್ಲ 
ಕುಡಿಯುವ ನೀರಿನ ಪಾತ್ರೆಗಳನ್ನು ಇಡದಿರುವ ಕಾರಣಕ್ಕೆ 
ಬೆಳಗಿನ ಸಭೆಯ ವೇಳೆ ಶಾಲಾ ಸಹಾಯಕರು ಉತ್ತರ 
ನೀಡುವಂತೆ ಮಾಡಲಾಲಯುತು. 


ಮಕ್ಕಳಗೆ ಕಠಿಣ ಶಿಕ್ಷೆ (ಅಥವಾ ಅವರಿಗೆ ಏಟು)ನೀಡಿದ ಅಥವಾ 
ಯಾವುದೇ ರೀತಿಯಲ್ಲ ತೇಜೋವಧೆ ಮಾಡಿದ ಶಿಕ್ಷಕರ 
ಹೆಸರುಗಳನ್ನು ಪ್ರಸ್ತಾಪ ಮಾಡಲಾಯುತು. ಶಾಲೆಯಲ್ಲ ನೈಜವಾದ 
ಪ್ರಜಾಪ್ರಭುತ್ವ ಜಾರಿಂಯಲ್ಲರುವುದು ಮಕಳ ಅನುಭವಕ್ಷೆ 
ಬರತೊಡಗಿತು. ಎಲ್ಲ ಚುನಾಯುತ ಸದಸ್ಯರು ಪ್ರತಿ ತಿಂಗಳು ಸಭೆ 
ಸೇರುತ್ತಿದ್ದರು. ಅಲ್ಲ ಶಾಲೆಗೆ ಸಂಬಂಧಿಸಿದ ವಿಷಯಗಳು ಮತ್ತು 
ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತಿತ್ತು. ಮುಖ್ಯ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಕಾರ್ಯನಿಯೋಜನೆಗಳನ್ನು 
ತರಗತಿಗಳಲ್ಲ ಪಾಠವನ್ನು ಗಮನವಿಟ್ಟು ಕೇಳುತ್ತಿದ್ದರು ಹಾಗೂ 
ಚಟುವಟಕೆಗಳಲ್ಲ ಸಕ್ರಿಯವಾಗಿ ಭಾಗಿಯಾಗುತ್ತಿದ್ದರು. 


ಶಿಕ್ಷಕರ ಅಭಪ್ರಾಯದ ಪ್ರಕಾರ ಮಕ್ಕಳಲ್ಲ ಆತ್ಮವಿಶ್ವಾಸ ಹೆಚ್ಚಿತ್ತು 
ಅಲ್ಲದೆ ಶಿಕ್ಷಕರು ಹಾಗೂ ಹಿರಿಯರಲ್ಪ ತಮ್ಮ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸುವಲ್ಲ ಮಕ್ಕಳಲ್ಲದ್ದ ಭಯ ಕಡಿಮೆಯಾಗಿತ್ತು. 
ವಿದ್ಯಾರ್ಥಿಗಳು ಅನೇಕ ವಿಧಗಳ ಉತ್ತಮ ನಡವಳಕೆಯನ್ನು 
ತೋರುತ್ತಿದ್ದರು. ನಿಯಮಿತವಾಗಿ ಶಾಲೆಗೆ ಬರಲು ಆರಂಭಸಿದರು., 


ಪೂರ್ತಿಗೊಳಸುತ್ತಿದ್ದರು. 


ಲಾಭದಾಯಕ ಫಲಅತಾಂಶಗಳು 


ಪತಿ ವರ್ಷ ಮಂತ್ರಿ ಮಂಡಲದ ಸದಸ್ಯರಾಗಲು ಬೇಡಿಕೆ 
ಹೆಚ್ಚಾಗತೊಡಗಿತು. ಅಮುಭವೀ ವಿದ್ಯಾರ್ಥಿಗಳು ತಮ್ಮ 
ಪಾತ್ರಗಳನ್ನು ನಿರ್ವಹಿಸಲು ಕಿರಿಯ ಸದಸ್ಯರನ್ನು ಸೇರ್ಪಡೆ 
ಮಾಡಿಕೊಳ್ಳಲು ಆರಂಭಸಿದರು. ಬಹುಮುಖ್ಯವಾಗಿ ಮಕ್ಷಳಲ್ಪ 
ಪ್ರಶ್ನಿಸುವ ಸಾಮರ್ಥ್ಯ ಬೆಳೆಯಿತು. ಶಾಲೆಯಲ್ಲ ಅವರು 
ಎಲ್ಲವನ್ನೂ ಪಶ್ನೆ ಮಾಡಲು ಆರಂಣಸಿದರು. ಇದರಿಂದ ಶಿಕ್ಷಕರು 
ಹಾಗೂ ವಿದ್ಯಾರ್ಥಿಗಳು ಹೆಚ್ಚು ಉತ್ತರದಾಯುಗಳಾಗುವ 
ಮತ್ತುತಮ್ಮ ತಮ್ಮ ಕೆಲಸವನ್ನು ಅಚ್ಚುಕಟ್ಲಾಗಿ ನಿರ್ವಹಿಸುವಂತೆ 
ಮಾಡುವ ಪ್ರವೃತ್ತಿ ಬೆಳೆಯಿತು. ಈ ಕಾರಣದಿಂದಾಗಿ 
ಸುತ್ತಮುತ್ತಲ ಪ್ರದೇಶದಲ್ಲ ಶಾಲೆಗೆ ಹೆಚ್ಚಿನ ಹೆಸರು 
ಬರತೊಡಗಿತು. ಹತ್ತಿರದ ಶಾಲೆಗಳ ಶಿಕ್ಷಕರು, ಕ್ಷೇತ್ರ 
ಸಂಪನ್ಮೂಲ ವ್ಯಕ್ತಿಗಳು (ಅಆರ್‌ಪಿಗಳು) ಹಾಗೂ ಮಕ್ಕಳು 
ಶಾಲೆಗೆ ಭೇಟ ನೀಡಲು ಆರಂಭಸಿದರು. ಮಕ್ಷಳಲ್ಪ ಹೆಚ್ಚರುವ 
ಆತ್ಕವಿಶ್ವಾಸವನ್ನು ಹಾಗೂ ಈಗ ಶಾಲೆಯ ಎಲ್ಲ 
ನಿರ್ಧಾರಗಳನ್ನು ಕೈಗೊಳ್ಳುತ್ತಿರುವ ಮಂತ್ರಿ ಮಂಡಲದ 
ಕಾರ್ಯವೈಖರಿಯನ್ನು ಅವರು ಕಣ್ಣಾರೆ ಕಂಡರು. ಮೂರು 
ವರ್ಷಗಳ ಅವಧಿಯಲ್ಲ ಅವರು ನಿರ್ವಹಿಸಿದ ಕೆಲಸಗಳ ಕೆಲವು 
ಉದಾಹರಣಿಗಳು ಇಲ್ಲವೆ:ಶಾಲೆಯಲ್ಲ ಪಠ್ಯಪುಸ್ತಕಗಳ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಕೊರತೆಯಿತ್ತು ಮತ್ತು ಮಕ್ಕಳು ಇದನ್ನು ಪರಿಹರಿಸುವಂತೆ 
ನಿರಂತರವಾಗಿ ಮುಖ್ಯ ಶಿಕ್ಷಕರಿಗೆ ದೂರು ನೀಡುತ್ತಿದ್ದರು. ಒಂದು 
ದಿನ, ಪಠ್ಯಪುಸ್ತಕ ವಿತರಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದ 
ಕ್ಷೇತ್ರ ಸಂಪನ್ಕೂಲ ವ್ಯಕ್ತಿ (Block Resource Person -BRP) 
ತನ್ನು ದೈನಂದಿನ ಕೆಲಸದ ಭಾಗವಾಗಿ ಶಾಲೆಗೆ ಭೇಟ ನೀಡಿದರು. 
ಈ ಸಂದರ್ಭದಲ್ಲ ಮಕ್ಕಳೆಲ್ಲರೂ ಅವರ ಸುತ್ತ ಸೇರಿ ಪಠ್ಯಪುಸ್ತಕ 
ಕೊರತೆಯ ಬಧ್ವೆ ಪ್ರಪ್ನಿಸತೊಡಗಿದರು. ಈ ವಿಷಯವನ್ನು 
ಪರಿಹರಿಸುವುದಾಗಿ ಅವರು ವಿದ್ಯಾರ್ಥಿಗಳಗೆ ಭರವಸೆಯನ್ನು 
ನೀಡಿದರು. ಕೊಟ್ಟ ಮಾತಿನಂತೆ ಕೇವಲ ಮೂರೇ ದಿನಗಳಲ್ಲ 
ಮಕ್ನಳಗೆ ಪಠ್ಯಪುಸ್ತಕಗಳು ಲಭ್ಯವಾದವು. ಇತರ 
ಶಾಲೆಗಳಲ್ಲಯೂ ಇಂತಹ ಉಪಕ್ರಮಗಳನ್ನು ಆರಂಭಿಸಲು 
ಶಿಕ್ಷಕರಿಗೆ ಪ್ರೇರಣೆ ನೀಡುವ ಸಲುವಾಗಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ 
(ಅಆರ್‌ಪಿ) ಅನೇಕ ಶಿಕ್ಷಕ ತರಬೇತಿ ವೇದಿಕೆಗಳಲ್ಲ ಈ 
ಘಟನೆಯನ್ನು ಹಂಚಿಕೊಳ್ಳುತ್ತಿದ್ದರು. 


ಶಾಲೆಯಲ್ಲ ಕೇವಲ ಒಂದು ಶೌಚಾಲಯ ಮಾತ್ರವಿತ್ತು. ಎಲ್ಲ 
2೦೦ ವಿದ್ಯಾರ್ಥಿಗಳಗೆ ಅದನ್ನು ಉಪಯೋಗಿಸಲು 
ಸಾಕಾಗುತ್ತಿರಅಲ್ಲ. ಹೆಣ್ಣುಮಕ್ಕಳು ವಿರಾಮದ ಸಮಯದಲ್ಲ 
ಶೌಚಾಲಯ ಬಳಕೆಗಾಗಿ ತಮ್ಮ ಮನೆಗಳಗೆ ತೆರಕಬೇಕಾದ 
ಪರಿಸ್ಥಿತಿಯುತ್ತು ಮತ್ತು ಅನೇಕ ಗಂಡುಮಕ್ಕಳು ಬಯಲು 
ಪ್ರದೇಶದಲ್ಲೇ ಶೌಚ ಮಾಡುತ್ತಿದ್ದರು. ಈ ವಿಷಯವನ್ನು ಮುಖ್ಯ 
ಶಿಕ್ಷಕರಿಗೆ ವಿವರಿಸಿದ ಮಂತ್ರಿ ಮಂಡಲವು ಶಾಲಾ ಅಭವೃದ್ಧಿ 


ಮತ್ತು ಉಸ್ಸುವಾರಿ ಸಮಿತಿ (School Development and 


Monitoring Committee -SDMC) ಸಹಯೋಗದೊಂದಿಗೆ 
ಶಾಲೆಯಲ್ಲ ಮಕ್ಕಳಗೆ ಶೌಚಾಲಯಗಳನ್ನು ನಿರ್ಮಿಸುವಂತೆ 
ಸ್ಥಳೀಯ ಗ್ರಾಮ ಪಂಚಾಯತ್‌ಗೆ ಮನವಿ ಮಾಡಿತು. ಮೂರು 
ತಿಂಗಳಾದರೂ ಶೌಚಾಲಯ ಸಮಸ್ಯೆಯು ಪರಿಹಾರ ಕಾಣದೇ 
ಇದ್ದಾಗ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್‌ ಮುಂಭಾಗದಲ್ಲ 
ಶಾಂತಿಂಶುತವಾಗಿ ಪ್ರತಿಭಟನೆ ನಡೆಸಿದರು. ಶಾಲಾ 


ಆವರಣದಲ್ಲ ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂತೆ 
ಪಂಚಾಯತ್‌ಅನ್ನು ಒತ್ತಾಯುಸಿದರು. ಈ ಒತ್ತಡಕ್ಕೆ ಮಣಿದ 
ಪಂಚಾಯತ್‌ ಕೇವಲ ಹತ್ತು ದಿನಗಳಲ್ಲ ತಾತ್ಗಾಲಅಕ 
ಶೌಚಾಲಯಗಳನ್ನು ನಿರ್ಮಾಣ ಮಾಡಿತು ಹಾಗೂ ಆರು 
ತಿಂಗಕ್ರ ಹೊಸ ಶೌಚಾಲಯಗಳು ನಿರ್ಮಾಣಗೊಂಡವು. 
ಇನ್ನೊಂದು ಘಟನೆಯಲ್ಲ. ಶಾಲಾ ಆವರಣವನ್ನು 
ಸ್ವಚ್ಛ್ಚದೊಳಸಲು ನೇಮಕವಾಗಿರುವ ತಾತ್ಗಾಅಕ ಶಾಲಾ 
ಸಹಾಯಕ ಹೇಗೆ ತನ್ನ ಕತ£ವ್ಯಗಳ೦ದ ಮುಣುಚಿ- 
ಕೊಳ್ಳುತ್ತಿದ್ದಾನೆ ಮತ್ತು ಮುಖ್ಯ ಶಿಕ್ಷಕರಿಗೂ ಬೆದರಿಕೆಯೊಡ್ಡುತ್ತಿದ್ದ 
ಎಂಬುದನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ (ಅಇಕಿ)ಗೆ ವಿದ್ಯಾರ್ಥಿಗಳು 
ವಿವರಿಸಿದರು. ಇದರ ಪರಿಣಾಮವಾಗಿ ಆ ಸಹಾಯಕನ ವಿರುದ್ಧ 
ಕ್ರಮವನ್ನು ಜರುಗಿಸಲಾಗಿತ್ತು. ಯಾವುದೇ ಪೂರ್ವಗ್ರಹ ಇಲ್ಲದೇ 
ಪರಿಸ್ಥಿತಿಯನ್ನು ಸೂಕ್ತ ರೀತಿಯಲ್ಲ ಮತ್ತು ಆತ್ಮವಿಶ್ವಾಸದಿಂದ 
ವಿವರಿಸಿದ ಮಕ್ಷಳು ಬಇಟಿ ಮೆಚ್ಚುಗೆಗೆ ಪಾತ್ರರಾಗಿದ್ದರು. 


ಮಂತ್ರಿಮಂಡಲದ ಮೂಲಕ ಶಾಲೆಯಲ್ಲ ಒಂದು ಪ್ರಜಾಸತ್ತಾತ್ಕಕ 


ಪ್ರಕ್ರಿಯೆಯನ್ನು ಸೃಷ್ಟಿಸಲು ಆರಂಜಸಿದ ಈ ಉಪಕ್ರಮವು 


ವಿದ್ಯಾರ್ಥಿಗಳ ಮೇಲೆ ಮಹತ್ವದ ಪರಿಣಾಮವನ್ನು ಚಬರಿತು. ಅವರು 


ತಾರತಮ್ಯದ ವಿರುದ್ಧ ತಮ್ಮ ಧ್ವನಿ ಎತ್ತಲು, ಪ್ರಶ್ನೆಗಳನ್ನು ಕೇಳಲು 
ಮತ್ತು ತಮ್ಮು ಹಕ್ಕುಗಳಗಾಗಿ ಹೋರಾಟ ಮಾಡಲು 
ಸಮರ್ಥರಾಗಿದ್ದರು. ಇದು ಅವರಿಗೆ ಸರಿ ಯಾವುದು ಮತ್ತು ತಪ್ಪು 
ಯಾವುದು ಎಂಬುದನ್ನು ನಿರ್ಧರಿಸಲು ಸಹಾಯಕವಾಗಿತ್ತು ಮತ್ತು 
ಅವರ ಕರ್ತವ್ಯಗಳು ಹಾಗೂ ಜವಾಬ್ದಾರಿಗಳ ಬಧ್ಣೆ ಅರಿವು 
ಮೂಡುವಂತೆ ಮಾಡಿತ್ತು. ಈ ರೀತಿಯಲ್ಲ ಮಕ್ಕಳು ಪೌರತ್ವದ ಬಗ್ದೆ 
ಮತ್ತು ಸಮಾಜದಲ್ಲ ಉತ್ತಮ ನಾಗರೀಕರಾಗುವುದು ಹೇಗೆ 
ಎಂಬುದರ ಬಣ್ಣೆ ಕಅತುಕೊಂಡರು. ಈ ರೀತಿ ಕೆಲಸ ಮಾಡುವ 
ಇನ್ನೂ ಕೆಲವು ಶಾಲೆಗಳು ಇರಬಹುದು. ಆದರೆ ಎಲ್ಲ ಶಾಲೆಗಳೂ 
ಪ್ರಜಾಪ್ರಭುತ್ವದ ಘಂ ವಿಧಾನವನ್ನು ಅನಮುಸರಿಸುವಂತಾಗಬೇಕು. 
ಮಕ್ಕಳು ತಮ್ಮ ಮನೆ. ಶಾಲೆ ಮತ್ತು ಗ್ರಾಮಗಳಲ್ಲಿ 
ಪ್ರಜಾಸತ್ತಾತ್ಮಕವಾದ ಮಾರ್ಗಗಳನ್ನು ಅನುಸರಿಸಲು ಕಲಅತರೆ 
ಅವರು ದೊಡ್ಡವರಾಗುತ್ತ ಸಕ್ರಿಯ ನಾಗರೀಕರಾಗಿ ಪ್ರಜಾಪ್ರಭುತ್ವದ 
ಮೌಲ್ಯಗಳಗೆ ಗೌರವ ನೀಡುವುದನ್ನು ಕಅಯುತ್ತಾರೆ. ಈ ನಿಟ್ಟನಲ್ಲ 


ಶಾಲೆಯ ವಿದ್ಯಾರ್ಥಿಗಳು. ಶಿಕ್ಷಕರು ಮತ್ತು ಪಾಲಕರು 
ನಿರಂತರವಾಗಿ ಪ್ರಯತ್ನಿಸಿದರೆ ಇದನ್ನು ಸಾಧಿಸಲು 
ಸಾಧ್ಯವಾಗುತ್ತದೆ. 


ಗುರುರಾಜ್‌ರಾವ್‌ ಕೆ. ಅವರು ಅಜೀಂ ಪ್ರೇಮ್‌ಜ ಪ್ರತಿಷ್ಠಾನದ ಮಂಡ್ಯ ಕ್ಷೇತ್ರ ಸಂಸ್ಥೆಯಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿ 
(ಶಿಕ್ಷಕರ ಶಿಕ್ಷಕ) ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಕೆಲಸ 
ಮಾಡಿರುವ ಅಪಾರ ಅನುಭವ ಅವರಿಗಿದೆ. ಶಿಕ್ಷಕರ ಬೋಧನಾ ವಿಧಾನದಲ್ಲ ಬದಲಾವಣೆಯನ್ನು ತರುವುದು ಮತ್ತು 
ಸರ್ಕಾರಿ ಶಾಲೆಗಕಲ್ಲ ಮಕ್ಕಳ ಕಆಕಾ ಗುಣಮಟ್ಟವನ್ನು ಹೆಚ್ಚಿಸುವ ನಿಟ್ಟನಲ್ಲ ಅವರು ಹೆಚ್ಚು ಕಾರ್ಯಪ್ರವೃತ್ತರಾಗಿದ್ದಾರೆ. 


ಅವರನ್ನು ಈ ಮಿಂಚಂಚೆಯ ಮೂಲಕ ಸಂಪರ್ಕಿಸಬಹುದು ಕurura]rao.k@azimpremjifoundation.org 


ಪಮಟ-೦3 


ಅನುವಾದ: ಕುಶಾಲ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಪೌರತ್ವ ಶಿಕ್ಷಣದ ವಿಷಯ ಮತ್ತು ಗುರಿಗಳು ಏನಾಗಿರಬೇಕು? ಇದೊಂದು ಸರಳ 
ಪ್ರಶ್ನೆಯಲ್ಲ. ಸಾಧ್ಯವಿರುವ ಅನೇಕ ನಿಲುವುಗಳ ಬಗೆಗಿನ ಗಂಭೀರ 
ಅಸಮ್ಯತಿಯೊಂದಿಗೆ ಇದನ್ನು ಅನೇಕ ವಿಧಗಳಲ್ಲ ಉತ್ತರಿಸಬಹುದಾಗಿದೆ. ಇಂತಹ 
ಒಂದು ಪ್ರಶ್ನೆಯನ್ನು ಕೇಳುವುದು ಕೂಡ ಅಪಾಯಕಾರಿ. ಆದರೆ ಶಾಲೆಗಳು ಮತ್ತು 
ಶಿಕ್ಷಕರು ನಮ್ಮ ಕಾಲಘಟ್ಟಕ್ಕೆ ಪ್ರಸ್ತುತರಾಗಿರಲು ಬಯಸಿದರೆ ಮತ್ತು ತಮ್ಮ 
ವಿದ್ಯಾರ್ಥಿಗಳಗೆ ತಕ್ಕಮಟ್ಟನ ಅರ್ಥಪೂರ್ಣವಾದ ಸಂಗತಿಯನ್ನು ಕಲಸಲು 
ಬಯಸಿದರೆ ಅವರಿಗೆ ಇಂತಹ ಪ್ರಶ್ನೆಯನ್ನು ಎದುರಿಸಲು ಕೆಲವು ಆಯ್ದೆಗಳರುತ್ತವೆ. 


- ಅಮ್ಮನ್‌ ಮದನ್‌, ಪೌರತ್ವದ ವಿಭನ್ನ ಸಂಸ್ಕೃತಿಗಳು - ಯಾವುದನ್ನು ಕಅಸಬೇಕು? 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


61 


